tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸ೦ಖ್ಯೆ: 121(841) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ 
ಸಚಿವರು 


ವಿಷಯ: ರಾಜ್ಯದಲ್ಲಿರುವ ಬಿಪಿಎಲ್‌ ಪಡಿತರ ಚೀಟಿದಾರರ ಕುರಿತು 


(ಅ) ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆವತಿಯಿಂದ 
ವಿತರಿಸಲಾಗಿರುವ ಬಿಪಿಎಲ್‌ ಪಡಿತರ ಚೀಟಿಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು/ತಾಲ್ಲೂಕುವಾರು/ಗ್ರಾಮವಾರು ವಿವರ ನೀಡುವುದು) 


(ಆ) ಬಿಪಿಎಲ್‌ ಪಡಿತರ ಜೀಟಿಗಳನ್ನು ಹೊಂದಿರುವ ಕುಟಿಂಬಗಳಿಗೆ ಸರ್ಕಾರದಿಂದ 
ನೀಡುವ ಪಡಿತರ ಮತ್ತು ಅದರ ದರಗಳ ವಿವರಗಳನ್ನು ವೀಡುವುದು ಈ ಪಡಿತರದ 
ದರಗಳನ್ನು ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೆಳಿ; (ವಿವರ ನೀಡುವುದು) 


(ಇ) ಬಿಪಿಎಲ್‌ ಪಡಿತರ ಜೀಟಿ ಹೊಂದಲು ಬಿಗಧಿಪಡಿಸಿರುವ ಮಾನದಂಡಗಳೇನು; (ವಿವರ 
ನೀಡುವುದು) 


(ಈ) ಆರ್ಥಿಕವಾಗಿ ಸದೃಡವಾಗಿರುವ ಕುಟುಂಬಗಳು ಸುಳ್ಳ ಮಾಹಿತಿ ನೀಡಿ ಬಿಪಿಎಲ್‌ 
ಪಡಿತರ ಚೀಟಿಗಳನ್ನು ಪಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರದ ಕ್ರಮವೇನು; (ವಿವರ ನೀಡುವುದು) 


(ಉ) ಸುಳ್ಳ ಮಾಹಿತಿ ನೀಡಿ ಪಡಿತರ ಚೀಟಿ ಪಡೆದಿರುವ ಕುಟಿಂಬಗಳನ್ನು ಪತ್ತೆ ಹಚ್ಚಲು 
ಸರ್ಕಾರದ ಕ್ರಮವೇನು? (ವಿವರ ನೀಡುವುದು) 


